'ಸಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ' 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಸಲೀಂ ಅಹಮದ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತ್ರ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1369(1536) 
ಉತ್ತರಿಸಬೇಕಾದ ದಿನಾಂಕ 11.03.2022 


ಉತ್ತರಿಸುವ ಸಚಿವರು : ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಪ್ರಶ್ನೆ ಇಲಾಖೆಯ ಮಾಹಿತಿ 


ಗ್ರಾಮೀಣ ಮತ್ತು ಪಂಚಾಯತ್‌ ರಾಜ್‌ ಗ್ರಾಮೀಣ ಮತ್ತು ಪಂಚಾಯತ್‌ . ರಾಜ್‌ 
ಇಲಾಖೆಯಿಂದ. ಧಾರವಾಡ, ಗದಗ, | ಇಲಾಖೆಯಿಂದ ಧಾರವಾಡ, ಗದಗ, ಹಾವೇರಿ 
ಹಾವೇರಿ ಜಿಲ್ಲೆಗಳಿಗೆ ಮೂಲಭೂತ ಜಿಲ್ಲೆಗಳಿಗೆ ಮೂಲಭೂತ ಸೌಲಭ್ಯಗಳಿಗಾಗಿ 
ಸೌಲಭ್ಯಗಳಿಗಾಗಿ ` ಬಿಡುಗಡೆಯಾದ | ಬಿಡುಗಡೆಯಾದ ಅನುದಾನದ ವಿವರವನ್ನು 
ಅನುದಾನ ಎಷ್ಟು ; ಕ್ರಮವಾಗಿ ಅನುಬಂಭ- 12 ಮತ್ತು 3 ರಲ್ಲಿ 
ಒದಗಿಸಲಾಗಿದೆ 

ಈ ಅನುದಾನದಲ್ಲಿ ತೆಗೆದುಕೊಂಡಿರುವ | ಈ ಅನುದಾನದಲ್ಲಿ ತೆಗೆದುಕೊಂಡಿರುವ ಮೂಲ 
ಮೂಲ ಸೌಕರ್ಯಗಳು ಯಾವುವು; ಸೌಕರ್ಯಗಳ ವಿವರವನ್ನು ಅನುಬಂಧ-12 


ಮತ್ತು 3 ರಲ್ಲಿ ಒದಗಿಸಲಾಗಿದೆ. 

ಧಾರವಾಡ, ಗದಗೆ, ಹಾವೇರಿ ಪದಗ: ಧಾರವಾಡ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಭಾಗದ 
ಗ್ರಾಮೀಣ ಜನರಿಗೆ ಕುಡಿಯುವ ನೀರಿನ | 388 ಜನವಸತಿಗಳಿಗೆ ಶುದ್ಧ ಕುಡಿಯುವ ನೀರಿನ 
ಸೌಲಭ್ಯಕ್ಕಾಗಿ ಸರ್ಕಾರ ಕೈಗೊಂಡಿರುವ | ಸಮಸ್ಯೆ ನೀಗಿಸಲು ಜಿ.ಜೆ.ಎಂ ಯೋಜನೆಯಡಿ 
ಪ್ರಮಗಳೇನು? -  |ಸಮಗ್ರ ಬಹುಗ್ರಾಮ ಕುಡಿಯುವ ನೀರು, 

ಸರಬರಾಜು ಯೋಜನೆಯನ್ನು ರೂಪಿಸಿದ್ದು, 
ಪ್ರಸ್ತುತ ಟೆಂಡರ್‌ ಪ್ರಕ್ರಿಯೆಯಲ್ಲಿದ್ದು. ಟೆಂಡರ್‌ 
ಅಂತಿಮಗೊಳಿಸಿ . ಯೋಜನೆಯನ್ನು 
ಪ್ರಾರಂಭಿಸಲಾಗುವುದು. oo 
ಗೆದಗ ಜಿಲ್ಲೆಯಲ್ಲಿ 2018 ರಿಂದ ಡಿ.ಬಿ.ಓ.ಟಿ 1 & 2 
ಪ್ಯಾಕೆಟ್‌ ಬಹುಗ್ರಾಮ ಕುಡಿಯುವ ನೀರು 
ಸರಬರಾಜು ಯೋಜನೆಯಿಂದ ಎಲ್ಲಾ ಗ್ರಾಮೀಣ 
ಜನರಿಗೆ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದೆ. 


- ಹಾವೇರಿ ಜಿಲ್ಲೆಯ ಎಲ್ಲಾ 730 ಜನವಸತಿಗಳಲ್ಲಿ 
JM ಯೋಜನೆಯ . ಕಾಮಗಾರಿ 
ಅನುಷ್ಠಾನಗೊಳಿಸಲಾಗುತ್ತಿದ್ದು ಶುದ್ಧ 
ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. 


ಸಂಖ್ಯೆ: ಗ್ರಾಅಪ /38/ಯೋಉಮಾ 2022 


(ೆ-ಎಸ್‌.ಈಶ್ವರಷ್ಟೆ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
- ಕೆ.ಎಸ್‌. ಈಶ್ತರಪ 


ಗ್ರಾಮೀಣಾಭಿವೃದ್ಧಿ ಮತ್ತು. 


. ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1369(1536) 
ಅನಮುಬಂಧ-01 


2022-22 ಸೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಅನುಷ್ಠಾನಿಸಲಾದ ಪ್ರಮುಖ 
ಯೋಜನೆಗಳಡಿ ಧಾರವಾಡ ಜಿಲ್ಲೆಗೆ ಮೂಲಭೂತ ಸೌಲಭ್ಯಗಳಿಗಾಗಿ ಬಿಡುಗಡೆಯಾದ ಅನುದಾನದ ವಿವರ. 


ಅನುದಾನದಲ್ಲಿ ತೆಗೆಯಕೊಂಡಿರುವ ಕಾಮಗಾರಿಗಳ ಸ್ವರೂಪ 


[ದಸದ ಕೊಟ್ಟಗೆ/ಕೋಳಿ।ಕುರಿ ಎರೆಹೂಳು ತೊಟ್ಟಿ" ಸೋಕ್‌ ಪಿಟ್‌, ಮುರಂ ರೋಡ್‌, ಶಾಲಾ! 
ಕಂಪೌಂಡ್‌, ಶಾಲಾ ಮೈದಾನ ಅಭಿವೃದ್ಧಿ, ಸಿಸಿ ಚರಂಡಿ, ಸಿಡಿ ವರ್ಕ, ಕೆರೆ ಅಭಿವೃದ್ಧಿ (ಕಲ್ಲು 
ಪಿಚಿಲಗ್‌), ಸಶಾನ ಅಭಿವೃದ್ಧಿ. ಮಳೆ ನೀರು ಕೊಯ್ಲು. ಚಕ್‌ ಡ್ಯಾಂ ಮತ್ತು ಇತರೆ 


ಮಹಾತ್ಮ ಗಾಂಧಿ ರಾಷ್ಟೀಯ 
ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ | 2389.13 


1141.286 


ಸ್ವಚ್ಞೆ ಭಾರತ ಅಭಿಯಾನ 


ಗ್ರಾಮೀಣ ನೀರು ಸರಬರಾಜು 


12653.00 


65.09 
3223.50 


ಗ್ರಾಮೀಣ ರಸ್ತೆ ಮತ್ತು ಸಿಡಿಗಳು 
ಗ್ರಾಮೀಣ ರಸ್ತೆಗಳನ್ನು ಸುಧಾರಣೆ ಮಾಡಿ ಅಭಿವೃದ್ದಿ ಪಡಿಸುವುದು. 
ಗ್ರಾಮೀಣ ರಸ್ತಗಳನಿರ್ವಹಣೆ 


ಪಿ.ಎಂ.ಜಿ.ಎಸ್‌.ವೈ. ರಸ್ತೆಗಳ ನಿರ್ವಹಣಿ 


ನಮ್ಮ ಗ್ರಾಮ ನಮ್ಮ ರಸ್ತೆ (ಎಸ್‌.ಡಿ.ಪಿ, 
ಎಸ್‌.ಸಿಪಿ- ಟೆ.ಬಸ್‌.ಪಿ 
ಒಳಗೊಂಡಂತೆ (ಪಿ.ಎಂ.ಜಿ.ಎಸ್‌.ವೈ) 


ಗ್ರಾಮೀಣ ರಸ್ತೆಗಳನ್ನು ಸುಧಾರಣೆ ಮಾಡಿ ಅಭಿವೃದ್ಧಿ ಪಡಿಸುವುದು. 


ಕೆರೆಗಳ ವಾರ್ಷಿಕ ನಿರ್ವಹಣೆ ಮತ್ತು ದುರಸಿ. 


೪ ಘನ ತ್ಯಾಜ್ಯ ಮತ್ತು ನೈರ್ಮಲ್ಯಿಕರಣ ಕಾಮಗಾರಿಗಳು ಮತ್ತು ಕುಡಿಯುವ ವೀರು 
ಕಾಮಗಾರಿಗಳು 

2 ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳು 

9 ಶಿಕಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 


ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ 
ಅನುದಾಸ 


7) ಗ್ರಾಮೀಣ ರಸ್ತೆಗಳು 
8) ಪರಿಶಿಷ್ಠ ಜಾತಿ ಪರಿಶಿಷ್ಠ ಪಂಗಡಗಳ ಕಲ್ಯಾಣ ಕಾರ್ಯಕ್ಟಮಗಳು 
9) ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳು 


ತಾಲ್ಲೂಕು ಪಂಚಾಯಿತಿ ಅಭಿವೃದ್ದಿ ಅನುದಾನ 


ಗ್ರಾಮೀಣ ಕುಡಿಯುವ ವೀರು, ಗ್ರಾಮೀಣ ರಸ್ತೆ, ಶಿಕ್ಷಣ, ಅಂಗನವಾಡಿ ಕಟ್ಟಿಡ ಮತ್ತು! 
ಶೌಚಾಲಯ, ಆರೋಗ್ಯ ಇಲಾಖೆಯ ಕಟ್ಟಡಗಳು, ಸಮುದಾಯ ಭವನ ಮತ್ತು ಇತರೆ 
ಕಾಮಗಾರಿಗಳು. 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 1369(1536) 


ಅನುಬಂಧ-02 


2022-22 ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಅಮುಷ್ಠಾನಿಸಲಾದ ಪುಮುಖ 


ಯೋಜನೆಗಳಡಿ ಗದಗ ಜಿಲ್ಲೆಗೆ ಮೂಲಭೂತ ಸೌಲಭ್ಯಗಳಿಗಾಗಿ ಬಿಡುಗಡೆಯಾದ ಅನುದಾನದ ವಿವರ. 


'ರೂ.ಲಕಗಳಲ್ಲಿ. 


ಬಿಡುಗಡೆಯಾದ 
- ಅನುದಾನ 


ಅನುದಾನದಲ್ಲಿ ತೆಗೆದುಕೊಂಡಿರುವ 
ಕಾಮಗಾರಿಗಳ ಸ್ವರೂಪ 


ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 


14808.56 


2022-23 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 
ಸಮುದಾಯ ಕಾಮಗಾರಿಗಳಲ್ಲಿ ಶಾಲಾಭಿವೃದ್ಧಿ 
ಕಾಮಗಾರಿಗಳಾದ ಬಾಸ್ಕೆಟ್‌ ಬಾಲ್‌ ಆಟದ 
ಮೈದಾನ, ಪಿಂಕ್‌ ಟಾಯ್ಲೀಟ್‌ಸಂಪೌಂಡ್‌ 
ನಿರ್ಮಾಣ, ರಸ್ತೆ ಅಭಿವೃದ್ಧಿ, ಸಮಗ್ರ ಕೆರೆ ಅಭಿವೃದ್ಧಿ 
ಕಾಮಗಾರಿಗಳು, ರೈತರ ಜಮೀನಿನಲ್ಲಿ ದಿಬ್ಬದಿಂದ 
ಕಣಿವೆಯವರೆಗೆ ಯೋಜನೆಯಡಿ ಕಂದಕ ಬದು 
ನಿರ್ಮಾಣದಂಹ ಕಾಮಗಾರಿಗಳನ್ನು ಹಾಗೂ 
ವೈಯಕ್ತಿಕ ಕಾಮಗಾರಿಗಳಲ್ಲಿ ದನಕರುಗಳ ಕೊಟ್ಟಿಗೆ, 
ಕುರಿ ಶೇಡಿ ನಿರ್ಮಾಣಸೋಕ್‌ ಪಿಟ್‌ ನಿರ್ಮಾಣ, 
ಬೆಳೆಗಳ 


ವೈಯಕ್ತಿಕ ಶೌಚಾಲಯ ನಿರ್ಮಾಣ, ಸಮುದಾಯ 
ಶೌಚಾಲಯ ನಿರ್ಮಾಣ, ಘನ ತ್ಯಾಜ್ಯ ವಿಲೇವಾರಿ 
ಘಟಕ ನಿರ್ಮಾಣ ಮತ್ತು ದ್ರವ 


ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 


17535.41 


66.20 


ಜೆ.ಜೆ.ಎಂ./ಎಫ್‌.ಎಚ್‌.ಟಿ.ಸಿ ಕಾಮಗಾರಿಗಳ 
ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾಮಗಾರಿಗಳು . 


ರಸ್ತೆ ಮತ್ತು ಸೇಕುವೆ ನಿರ್ವಹಣೆ 


2757.59 


ರಸ್ತೆ ಮತ್ತು ಸೇತುವೆ ಅಭಿವೃದ್ದಿ 


ಪಿ.ಎಂ.ಜಿಎಸ್‌.ವೈ. ರಸ್ತೆಗಳ ನಿರ್ವಹಣೆ 


.ಹ. ಎಸ್‌ಸಿಪಿ” SY 


ಕೆರೆಗಳ ಪುನರುಜ್ಮೀವನ ಹಾಗೂ ಕೆರೆಗಳ ಪುನ:ಶ್ಲೇತನ ಕಾರ್ಯಕ್ರಮ 


ಹಣಕಾಸು ಆಯೋಗದ ಅನುದಾನ 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕುಡಿಯುವ 
[ನೀರುಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 

ಶೌಚಾಲಯ ದುರಸ್ಥಿಅಂಗನವಾಡಿ ಕೇಂದ್ರಗಳಿಗೆ 
[ದುರಸ್ಥಿ ಮತ್ತು ಅಂಗನವಾಡಿ ಕೇಂದ್ರ ನಿರ್ಮಾಣ 


ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅನುದಾನ 


ತಾಲ್ಲೂಕು ಪಂಚಾಯಿತಿ ಅಭಿವೃದ್ದಿ ಅನುದಾನ 1405.81 


ಅಂಗನವಾಡಿ ಕೇಂದ್ರಗಳ ದುರಸ್ಥಿಅಡುಗೆ ಕೊಠಡಿ 
ದುರಸ್ಥಿ, ವಾಶ್‌ ಬೇಸಿನ್‌, ಗ್ಯಾಸ್‌ ಕಟ್ಟೆ, ಕಂಪೌಂಡ್‌ 
ನಿರ್ಮಾಣ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಜೆಸ್ಕ್‌ 
ಪೂರೈಕೆ, ರಸ್ತೆ ಕಾಮಗಾರಿಗಳು, ಸರ್ಕಾರಿ ಪ್ರೌಢ 
ಶಾಲೆಯಲ್ಲಿ ' ಗಣಿತ ಮತ್ತು ವಿಜ್ಞಾನ 
ಪ್ರಯೋಗಾಲಯಗಳ ನಿರ್ಮಾಣ ಹಾಗೂ 


ಕೊಠಡಿ,ನವೀಕರಣ, 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಡೆಸ್ಮ ಪೂರೈಸಿ, 
ಸರ್ಕಾರಿ ಪ್ರೌಢ ಶಾಲೆಗಳಿಗೆ ಸ್ಮಾರ್ಟಕ್ಷಾಸಗಳನ್ನು 
ಅಳವಡಿಸುವುದು, ಗಟಾರ ನಿರ್ಮಾಣ ಹಾಗೂ 
ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಿಗೆ 
ಮಂಚ್‌ ಪೂರೈಸುವುದು. 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 136911536} 
ಅನುಬಂಧ 


2021-22 ನೇ ಸಾಲಿನಲ್ಲಿ ಗ್ರಾಮೀಜಾಭಿವ್ಯದ್ದಿ ಮಶಹ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಅನುಷ್ಮಾನಿಸಲಾದ ಪ್ರಮುಖ ಯೋಜಸೆಗಳಡಿ ಹಾವೇರಿ ಜಿಲ್ಲೆಗೆ 
ಮೂಲಭೂತ ಸೌಲಭ್ಯಗಳಿಗಾಗಿ ಬಿಡುಗಡೆಯಾದ ಅನುದಾನದ ವಿವರ. 


ರೂ.ಲಕ್ಷಗಳಲ್ಲಿ, 


ಕುಸಂ ಯೋಜನೆ 


ಬಿಡುಗಡೆಯಾದ ಅನುದಾನ 


ಅನುದಾನದಲ್ಲಿ ತೆಗೆದುಕೊಂಡಿರುವ ಕಾಮಗಾರಿಗಳ ಸ್ಪರೂಪ 


1 |ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಬಾತಿ ಯೋಜನೆ 23273.24 


ವೈಯಕ್ತಿಕ ಕಾಮಗಾರಿಗಳಾದ ಅ) ಭೂ ಅಭಿವೃದ್ಧಿ 
ಆ)ತೋಟಗಾರಿಕೆ ಅಭಿವೃದ್ಧಿ ಇರೇಷ್ಮೆ ಅಭಿವೃದ್ಧಿ ಈ)ಅರಣ್ಯ 
ಗಿಡ ನೆಡುವಿಕೆ 2) ಕುರಿ/ದನದ ದೊಡ್ಡಿ 3) ರೈತರ ಕಣ 
4)ಆಟದ ಮೈದಾನ 5) ಸ್ಮಶಾನ ಅಭಿವೃದ್ಧಿ 6) ವಸತಿ 
ಯೋಜನೆ ಅ)ಕೊಳುವೆ ಬಾವಿಗಳ ಮರುಪೂರಣ ಘಟಕ 
ಕೆರೆ 8) ನಮ್ಮ ಹೊಲ ನಮ್ಮ ದಾರಿ 9) ರಾಜೀವ ಗಾಂಧಿ 
ಸೇವಾ ಕೇಂದ್ರ 10) ಅಂಗನವಾಡಿ ಕೇಂದ್ರಗಳು ॥)ಗ್ರಾಮೀಣ 
ಗೋದಾಮು 12) ಗ್ರಾಮೀಣ ಉದ್ಯಾನವನ 13) ಸೋಕ್‌ 
[ಪಿಟ್‌ 14) ಕೃಷಿಹೊಂಡ 15), ಬದು ನಿರ್ಮಾಣ 
16)ಎನ್‌.ಆರ್‌.ಎಲ್‌ ಶೆಡ್‌ ನಿಮಾಣ. 17)ಅರಣ್ಯ ಇಲಾಖೆಯ 
ಕಾಮಗಾರಿಗಳು 18) ಶಾಲಾ ಶೌಚಾಲಯ. ಶಾಲಾ 
ಕಂಪೌಂಡಗಳ ನಿರ್ಮಾಣ. 19)ನೀರುಗಾವಲುವೆ ನಿರ್ಮಾಣ. 


ಇತ್ಯಾದಿ 


686.56 


ಐ.ಇ.ಸಿ ತರಬೇತಿ, ನಿರ್ಮಲ ಹಾವೇರಿ ದ್ರ ಮತ್ತು 
]ಓ.ಡಿ.ಎಫ್‌ ಮತ್ತು ವಿವಿಧ ಕಾರ್ಯಕ್ರಮಗಳ ಪರಿಶೀಲನಾ ' 
ಸಭೆ E 


19301.67 


PWS, MWS, MVS (08M), WPP (O&M) 


ಸಿಎಂ.ಜಿ.ಎಸ್‌.ಮೈ 101.20 ರಸ್ತೆ ಅಭಿವೃದ್ದಿ 
ಪಿಎಂ.ಜಿಎಸ್‌.ವೈ 3825.54 ಗ್ರಾಮೀಣ ರಸ್ತೆ ಅಭಿವೃದ್ದಿ 
ಪಿ.ಎಂ.ಜಿ.ಎಸ್‌.ವೈ. ರಸ್ತೆಗಳ ನಿರ್ವಹಣೆ 319.20 ಗ್ರಾಮೀಣ ರಸ್ತೆ ಅಭಿವೃದ್ಧಿ 


ನಮ್ಮ ಗ್ರಾಮ ನಮ್ಮ ರಸ್ತೆ (ಎಸ್‌.ಡಿ.ಪಿ, ಎಸ್‌.ಸಿಪಿ- ಟಿ.ಎಸ್‌.ಪಿ 


ಒಳಗೊಂಡಂತೆ 109.55 


ಗ್ರಾಮೀಣ ರಸ್ತೆ ಅಭಿವೃದ್ಧಿ 


ಹಣಕಾಸು ಆಯೋಗದ ಅನುದಾನ 


ಅಂಗನವಾಡಿ ಕಂಪೌಡ ನಿರ್ಮಾಣ, ಅಂಗವಿಕಲರೆ ರ್ಯಾಂಪ್‌ 


190.00 ನಿರ್ಮಾಣ, ಶೌಚಾಲಯ ಮರಸ್ಥಿ ಮತ್ತು ಕಟ್ಟಡ ದುರಸ್ಥಿ 
ರಸ್ತೆ; ನೈರ್ಮಲೀಕರಣ; ಕುಡಿಯುವ ನೀರು;ಹೈಮಾಸ್ಟ್‌ 
ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅನುದಾನ 423.90 ಬೀದಿ ದೀಪಗಳು ಹಾಗೂ ಇತರೆ ಇಲಾಖೆಯ ಸಾಮಗ್ರಿ 
ಖರೀದಿಗಳು 
ತಾಲ್ಲೂಕು ಪಂಚಾಯಿತಿ ಅಭಿವೃದ್ಧಿ ಅನುದಾನ 1613.60 ರಸ್ತೆ ಅಭಿವೃದ್ಧಿ, ಅಭಿವೃದ್ಧಿ ಕಾಮಗಾರಿ 


